ಕರ್ನಾಟಕ ವಿಧಾನ ಪರಿಷತ್ತು 


106 


2. ್ಯ ಶ್ರೀ ಘೋಟ್ಲೆಕರ ಶ್ರೀಕಾಂತ ಲಕ್ಷ್ಮಣ 
3. ಉತ್ತರಿಸಬೇಕಾದ ದಿನಾಂಕ "16-09-2021 
; 3. ಉತ್ತರಿಸುವ ಸಚಿವರು ಕಾಸೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಮತ್ತು ಸಣ್ಣ,ನೀರಾವರಿ ಸಚಿವರು 
3 ಪ್ರಕ್ನೆ ಉತ್ತರ 
ಅ ಕಾರವಾರ `ಜಿಕ್ಲೆಯೆ ಜೋಯಿಡಾ ತಾಲ್ಲೂಕಿನ ಉತ್ತರ `ಕನ್ನಡ ನಕ್ಷೆ ಜೊಯಿಡಾ" `ತಾಲೂಕಿನೆ ಬಿಡೋಲಿ 
ಅಣಶಿ ಅರಣ್ಯ ವಲಯದಲ್ಲಿ ಬರುವ ಹತ್ತಿರ ಬಂದಾರ ಹಾಗೂ ಕಾಲುವೆ ನಿರ್ಮಾಣ 
ಬಿರಡೋಳಿ ಪಾಟ್ಲೆ ಬಳಿ ಸಣ್ಣಿ ನೀರಾವರಿ | ಕಾಮಗಾರಿಯನ್ನು 2018-19ನೇ ಸಾಲಿನಲ್ಲಿ ವಿಶೇಷ ಘಟಕ 
ಇಲಾಖೆ ವಿಶೇಷ ಘಟಕ ಯೋಜನೆಗಳ ಯೋಜನೆಯಡಿಯಲ್ಲಿ ರೂ.50.00 ಲಕ್ಷ ಅಂದಾಜು ಮೊತ್ತದಲ್ಲಿ 
' ಅಡಿಯಲ್ಲಿ ಲಕ್ಷಾಂತರ ಹಣ ಖರ್ಜು ಮಾಡಿ ತ್ಯಗ್ಬೊಳ್ಳಲು ಅನುಮೋದನೆ ನೀಡಲಾಗಿರುತ್ತದೆ. ಅದರಂತೆ 
ನಿರ್ಮಿಸಿದೆ ಬಾಂದಾರು ಮತ್ತು ನಾಲಾ. ಸದರಿ ಕಾಮಗಾರಿಯನ್ನು ಟೆಂಡರ್‌ ಮೂಲಕ ಕೈಗೊಂಡಿದ್ದು 
ಕಾಮಗಾರಿಗಳು ಕಳಪೆ , ಕಾಮಗಾರಿಯಿಂದಾಗಿ ಬಡ್ರೋಲಿ ವ್ಯಾಪ್ತಿಯ ಹಳದಲ್ಲಿ 2೦೦ಮೀ. ಎತ್ತರಕ್ಕೆ ನೀರು 
ಸಂಪೂರ್ಣ ನಾಶವಾಗಿರುವುದು ಸರ್ಕಾರದ | ಸ ಬ್ರರಣೆಯಾಗುವಂತೆ 1350ಮೀ. ಉದ್ಭಕ್ಕಿ 'ಬಂದಾರ 
ಗಮನಕ್ಕೆ ಬಂದಿದೆಯೇ; (ವಿವರ ನೀಡುವುದು) | ಹ್ಕಗೂ 2350ಮೀ. ಉದ್ದದ ಕಾಂಕ್ರೀಟ್‌ ಕಾಲುವೆ ನಿರ್ಮಾಣ 
ಕಾಮಗಾರಿಯನ್ನು ಕೈಗೊಂಡು 2021ನೇ ಸಾಲಿನ ಮೇ 
ತಿಂಗಳಿನಲ್ಲಿ ಕಾಮಗಾರಿಯು ಪೂರ್ಣಗೊಳಿಸಿ, ಬಂದಾರದಲ್ಲಿ 
ನೀರನ್ನು ನಿಲ್ಲಿಸಿ ಕಾಲುವೆ ಮುಖಾಂತರ ನೀರಾವರಿ ಸೌಲಭ್ಯವನ್ನು 
ಒದಗಿಸಲಾಗಿರುತ್ತದೆ. 
ಸದರಿ ಕಾಮಗಾರಿಯನ್ನು ' ಟೆಂಡರ್‌ನ ವಿಶಿಷ್ಟ ವಿವರಣೆಯಂತೆ 
ಕೈಗೊಳ್ಳಲಾಗಿದ್ದು, ಕಾಮಗಾರಿಯ ಗುಣಮಟ್ಟವನ್ನು ಇಲಾಖೆಯ 
ಗುಣ ನಿಯಂತ್ರಣ ಪ್ರಾಧಿಕಾರದಿಂದ ಪರೀಕ್ಷೆ ಒಳಪಡಿಸಲಾಗಿದ್ದು 
ಕಳಪೆ ಕಾಮಗಾರಿಯನ್ನು ನಿರ್ವಹಿಸಿರುವುದು 'ಕೆಂಡು 
ಬಂದಿರುವುದಿಲ್ಲ. 
| ಉತ್ತರ ಕನ್ನಡ ಜಿಲ್ಲೆಯಲ್ಲಿ 2020-21 ಹಾಗೂ 2021-22 
ನೇ ಸಾಲಿನಲ್ಲಿ ಭಾರೀ ಮಳೆಯಿಂದ ಪ್ರವಾಹ ಉಂಟಾಗಿದ್ದು, 
ಸದರಿ ಬಂದಾರಕ್ಕೆ. ಯಾವುದೇ ರೀತಿಯಲ್ಲಿ: ಹಾನಿಯಾಗಿರುವುದು 
ಕಂಡು ಬಂದಿರುವುದಿಲ್ಲ. | | 
ಎ17 ರರ ಪಷಗಾರಗ ವಡುಗಡ ಆದ ಅನುದಾನ | ಈ ನವಗಾಕಯನ್ನಾ' ಕ್ರೀ ಶ್ರೀಕಾಂತ ದೇಸಾಯಿ 
ಎಷ್ಟೆ ಇದನ್ನು ಗುತ್ತಿಗೆ ಪಡೆದುಕೊಂಡಿರುವ ಗುತ್ತಿಗೆದಾರರು, ಜೊಯಿಡಾ ಇವರಿಗೆ ರೂ.32.19ಲಕ್ಷಗಳಿಗೆ |. 
ಗುತ್ತಿಗೆದಾರರು ಯಾರು; ಈ ಸ್ಥಳದಲ್ಲಿ ಸದರಿ | ಟೆಂಡರ್‌ ಆಧಾರದ ಮೇಲೆ ವಹಿಸಿಕೊಡಲಾಗಿತ್ತು. ಸದರಿ 
ಕಾಮಗಾರಿ ಮಾಡಲು ನಿಯಮುದ ಪ್ರಕಾರ | ಕಾಮಗಾರಿಯನ್ನು 2021ನೇ ಸಾಲಿನ ಮೇ ತಿಂಗಳಿನಲ್ಲಿ 
ಅವಕಾಶವಿಲ್ಲದಿದ್ದರೂ ಕಾಮಗಾರಿ | ಪೂರ್ಣಗೊಳಿಸಲಾಗಿರುತ್ತದೆ ಹಾಗೂ ರೂ.30.71 ಲಕ್ಷ 
ಮಾಡಿರುತ್ತಾರೆಂದು ತಿಳಿದುಬಂದಿದ್ದು ಇದಕ್ಕೆ | ವೆಚ್ಚವಾಗಿದ್ದು ಅದರಂತೆ ಅನುದಾನವು ಬಿಡುಗಡೆಯಾಗಿರುತ್ತದೆ. 
ಯಾರು ಹೊಣೆ; ಸಂಬಂಧಿಸಿದ ಅಧಿಕಾರಿಗಳು " 
ಈ ಬಗ್ಗೆ ನಿಗಾವಹಿಸದಿರಲು ಕಾರಣವೇಮ 9 ' ಬಿಡೋಲಿ ಬಳಿಯ ಹಳ್ಳದ ಅಕ್ಕಪಕ್ಕದ ರೈತರು ವಿಶೇಷವಾಗಿ 
ಅಮಸೂಚಿತ ಜಾತಿಯ ರೈತರ ಬಹುದಿನಗಳ ಬೇಡಿಕೆ ಅನುಸಾರ 
ಹಾಗೂ ಹಳಿಯಾಳ ಮತಕ್ಷೇತ್ರದ ಮಾನ್ಯ ಶಾಸಕರ ಕೋರಿಕೆಯ 


ಪಾಕಗ ಸದರ ಸ್ಥರಕ್ಸ್‌ಬಂದಾಕ ನರಾ ET 


ಸಾಲಿನಲ್ಲಿ ವಿಶೇಷ 'ಘಟಕ 'ಯೋಜನೆ ಅಡಿ ರೂ.50.00 ಲಕ್ಷ 


ಅಂದಾಜು ಮೊತ್ತಕ್ಕೆ ಕಾಮಗಾರಿಯನ್ನು ಕೈಗೊಳ್ಳಲು 
ಸರ್ಕಾರದಿಂದ ಅನುಮೋದನೆ ನೀಡಲಾಗಿರುತ್ತದೆ. 
ಸದರಿ ಬಂದಾರ ನಿರ್ಮಾಣದ ನಂತರ 23.50ಮೀ. 


ಬಲಭಾಗದ ಕಾಂಕ್ರಿಟ್‌ ಕಾಲುವೆ ಹಾಗೂ ಉಳಿದಂತೆ 
ಕಾಲ್ಲುವೆ ಮುಖಾಂತರ ಅನುಸೂಚಿತ ಜಾತಿಯ ರೈತರ 
ಜಮೀನುಗಳಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಪಿಸಲು | 
ಸಾಧ್ಯವಾಗಿರುತ್ತದೆ. ಅಲ್ಲದೆ, ಬಂದಾರದ ಮೇಲ್ಗಾಗದಲ್ಲಿ 
ಕೇಖರಣೆಯಾಗಿರುವ ನೀರನ್ನು ೦ಪ್‌ಗಳ ಮುಖಾಂತರ 
ರೈತರಿಗೆ ನೀರಾವರಿ ಸೌಲಭ್ಯವನ್ನು ಕಲ್ಲಿಸಲು ಕೂಡ 
ಸಾಧ್ಯವಾಗಿರುತ್ತದೆ. ಬಂದಾರ ನಿರ್ಮಾಣದಿಂದ ಸುತ್ತಮುತ್ತಲಿನ 
ಅಂತರ್ಜಲ ವೃದ್ಧಿಯಾಗಿರುವುದಧೊಂದಿಗೆ ಪರೋಕ್ಷ ಹಾಗೂ |. 
ಅಪರೋಕ್ಷವಾಗಿ ರೈತರ ಜಮೀನುಗಳಿಗೆ ನೀರಾವರಿ ಸೌಲಭ್ಯ. 
ಕಲ್ಪಿಸಲು ಸಹಕಾರಿಯಾಗಿರುತ್ತದೆ ಹಾಗೂ ಬೇಸಿಗೆ ಕಾಲದಲ್ಲಿ 
ಕುಡಿಯುವ ನೀರಿಗಾಗಿ ಅನುಕೊಲವಾಗಿರುತ್ತದೆ. 


ಸಣ್ಣ ನೀರಾವರಿ ಇಲಾಖೆಯಿಂದ `ಬಾಂದಾರು 
ಕೆರೆ ನಿರ್ಮಿಸುವಾಗ ಕನಿಷ್ಪ 50 ಎಕರೆ' ರೈತರ 
ಜಮೀನಿಗಾದರೂ ನೀರು ಸರಬರಾಜು ಆಗುವ 


ಹಾಗೆ ಇರಬೇಕು. ಆದರೆ ಬಿರಡೊಳ್ಳಿ 
ಪಾಟ್ಟೆಯಲ್ಲಿ ನಿರ್ಮಿಸಿದ 'ಠಈ ಬಾಂದಾರಿನ 
ಕೆಳಭಾಗದಲ್ಲಿ ಕೇವಲ 2 ಎಕರೆಯಷ್ಟು 


ಜಮೀನು ಮಾತ್ರ ಇದ್ದು ಯಾವ ನಿಯಮದ 
ಪ್ರಕಾರ ಇಲ್ಲಿ 
ನಿರ್ಮಾಣವಾಗಿರುತ್ತದೆ; ಈ" ಬಗ್ಗೆ ಸರ್ಕಾರ 
ಸೂಕ್ತ ತನಿಖೆ ಮಾಡಿ ಸಂಬಂಧಿಸಿದವರ ಮೇಲೆ 
ಕಮ ಕೈಗೊಳ್ಳುವುದೇ' ಹೌದಾದಲ್ಲಿ ಯಾವ 
ಕಾಲಮಿತಿಯೊಳಗೆ ಕ್ರಮ ಕೈಗೊಳ್ಳಲಾಗುವುದು? 
(ವಿವರ ನೀಡುವುದು) 


ಬಾಂದಾರು"' 


ಸಣ್ಣ ನೀರಾವರಿ ಇಲಾಖೆಯಿಂದ 40 ಹೆಕ್ಸೇರ್‌ಗಳಿಗಿಂತ 
ಮೇಲ್ಪಟ್ಟು ಹಾಗೂ 2000 ಹೆಕ್ಸೇರ್‌ವರೆಗಿನ ಸಣ್ಣ ನೀರಾವರಿ 
ಯೋಜನೆಗಳನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ವಿಶೇಷ ಘಟಕ 
ಯೋಜನೆಯಡಿ ಮಂಜೂರಾಗುವ ಕಾಮಗಾರಿಗಳಿಗೆ ನೀರಾವರಿ 
ಸೌಲಭ್ದ ಕಲ್ಲಿಸಲು ಫಲಾನುಭವಿಗಳ ಜಮೀನುಗಳ ಒಟ್ಟು 
ವಿಸೀರ್ಣವು ಇಂತಿಷ್ಟೇ ಇರಬೇಕೆಂದು ಯಾವುದೇ 
ಮಾನದಂಡವು ಇರುವುದಿಲ್ಲ. ಅಲ್ಲದೆ, ಅನುಸೂಚಿತ ಜಾತಿಗೆ 
ಸೇರಿದ ರೈತರ 50 ಎಕರೆ ವಿಸ್ಟೀರ್ಣಿದ ಜಮೀನುಗಳು ಒಂದೇ 
ಸ್ಥಳದಲ್ಲಿ ಸಿಗುವುದು 'ಕಷ್ಟಸಾಭ್ಯವಾಗಿರುತ್ತದೆ. ಹಾಗೂ ವಿಶೇಷ 
ಘಟಕ ಯೋಜನೆ ಅಡಿ ಕೈಗೊಳ್ಳಲಾಗುವ ಕಾಮಗಾರಿಗಳು 
ಫಲಾನುಭವಿ ಆಧಾರಿತವಾಗಿರುತ್ತವೆ. 


ಬಿಡೋಲಿ . ಬಾಂದಾರ ನಿರ್ಮಿಸುವ ಪೂರ್ವದಲ್ಲಿ ಸ್ಥಳೀಯ 
ಅನುಸೂಚಿತ ಜಾತಿಯ ರೈತರು ಸದರಿ ಹಳ್ಳಕ್ಕೆ ಹಲವಾರು |, 
ವರ್ಷಗಳಿಂದ ಮಣ್ಣಿನ ಬಂಡ್‌ನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯ ; 
ವ್ಯವಸ್ಥೆ ಮಾಡಿಕೊಂಡಿದ್ದು ಮಳೆಗಾಲದಲ್ಲಿ ಹಳ್ಳದಲ್ಲಿನ ನೀರಿನಿಂದ 
ಬಂಡ್‌ ಒಡೆದು ಪ್ರತಿಬಾರಿ ಮಣ್ಣಿನ ಬಂಡ್‌ನ್ನು ಹೊಸದಾಗಿ 
ನಿರ್ಮಿಸಿ ನೀರಾವರಿ ಸೌಲಭ್ಯ ಪಡೆದುಕೊಳ್ಳಲು ಸೀವ ಆರ್ಥಿಕ. 
ಸಮಸ್ಯೆ ಹಾಗೂ 'ಅನಾಸುಕೂಲವಾಗುತ್ತಿದ್ದ ಕಾರಣ ಶಠಶ್ವತವಾಗಿ | 
ನೀರಾವರಿ ಸೌಲಭ್ಯಕ್ಕಾಗಿ ಸದರಿ ಹಳ್ಳಿ "ಬಂದಾರ ನಿರ್ಮಿಸಲು 
ಇಲಾಖೆಗೆ ಹಾಗೂ” ಸ್ಥಳೀಯ "ರಾಸ ಸಕರಿಗೆ ಒತ್ತಾಯಿಸುತ್ತ 
ಬಂದಿರುತ್ತಾರೆ. ಫಲಾನುಭವಿ ರೈತರ: ಜಮೀನು ಅರಣ್ಯ ಪ್ರದೇ ಶದ i 
ಪಕ್ಕದಲ್ಲಿ ಬರುತ್ತಿದ್ದು ಬೇರೆ ಯಾವುದೇ ರೀತಿಯಲ್ಲಿ ನೀರಾವರಿ: 
ಸೌಲಭ್ಯ ಕಲ್ಪಿಸಲು" ಅವಕಾಶವಿಲ್ಲದ್ದರಿಂದ ಬಂದಾರ 
ನಿರ್ಮಿಸುವುದು 'ಸೂಕವಾದ್ದರಿಂದ ಹಾಗೂ 
ಪ್ರಸಾಪಿಸಿರುವ ಕಾರಣ ಕಾಮಗಾರಿಯನ್ನು "ನಿಯಮಾನುಸಾರ 


ಣಿ" | 


ಸ್ಥಳೀಯ ಶಾಸಕರು [ 


'ವತಾಷ ಘಟಕ ಯೋಜನೆಯಡಿ ಕೈಸೌಳ್ಳಲಾಗಿರುತ್ತದೆ. ಸೆಡರಿ 


ಬಂದಾರ ನಿರ್ಮಿಸಿರುವುದರಿಂದ ಅನುಸೂಚಿತ ಜಾತಿಯ ರೈತರ 
3ಎ-25 ಗುಂಟೆ ಜಮೀನಿಗೆ ನೀರಾವರಿ "ಸೌಲಭ್ಯ ಕಲ್ಪಿಸಲು 
ಸಾಧ್ಯವಾಗಿದ್ದು ಇದರಿಂದ - ಫಲಾನುಭವಿಗಳಿಗೆ ' ಉತ್ತಮ 
ರೀತಿಯಲ್ಲಿ 'ಚೆಳಿಗಳನ್ನು ಬೆಳೆದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಲು 


'ಸಹಕಾರಿಯಾಗಿರುತದೆ.. ಮುಂದುವರೆದು ಸದರಿ ಸ್ಥಳದಲ್ಲಿ 


ಬಾಂದಾರ ನಿರ್ಮಾಣದಿಂದ ಶೇಖರಣೆಯಾಗಿರುವ ನೀರಿನಿಂದ 
ಸುತ್ತಮುತ್ತಲಿನ "ಅಂತರ್ಜಲ ಮಟ್ಟ ವೃದ್ಧಿಯಾಗಲು 
ಅನುಕೂಲವಾಗಿರುತ್ತದೆ. ) 


ಸದರಿ ಕಾಮಗಾರಿಯಿಂದ : ಅನುಸೂಚಿತ ಜಾತಿಯ. 
ಫಲಾನುಭವಿ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸಿ ಆರ್ಥಿಕ 
ಸುಧಾರಣೆಗೆ ಸಹಕಾರಿಯಾಗಿರುವುದರಿಂದ ಯಾವುದೇ 
ಅಧಿಕಾರಿಗಳ ಮೇಲೆ ತನಿಖೆ ಮಾಡಿ ಕ್ರಮ ಕೈಗೊಳ್ಳುವ ಪಶ್ನೆ 
ಉದ್ದವಿಸುವುದಿಲ್ಲ. | 


(ಜೆ.ಸಿ SHAN - 
ಕಾನೂನು, ಸಂಸದೀಯ "ವ್ಯವಹಾರಗಳು 
ಹಾಗೂ ಶಾಸನ, ರಚನೆ ಮತ್ತು 


ಸಣ್ಣ ನೀರಾವರಿ ಸಚಿವರು. 


